ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 
ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಶ್ರೀ ಮುನಿರಾಜು ಗೌಡ ಪಿ.ಎಂ. (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


1969 


: 16.03.2022. 


ಮಾನ್ಯ ಪಶು 


್ಯ ಸಂಗೋಪನೆ ಸಚಿವರು. 


leu 


ಪಕ್ನೆ: 


ಉತ್ತರ 


[3 


ರಾಜ್ಯದ ನಗರ ಮತ್ತು ಗ್ರಾಮೀಣ 
ಪ್ರದೇಶಗಳಲ್ಲಿ ಬೇರೆ. ಬೇರೆ 
ಕಾರಣಗಳಿಂದ ಗಾಯಗೊಳ್ಳುವ 
ಮತ್ತು ರೋಗ ರುಜಿನಗಳಿಗೆ 
ತುತ್ತಾಗುವ ಪಶುಗಳ 
ಸಂರಕ್ಷಣೆಗಾಗಿ ಸರ್ಕಾರದ 
ವತಿಯಿಂದ 
ಆಂಬ್ಯುಲೆನ್ಸ್‌ ಗಳನ್ನು ಈಗಾಗಲೇ 
ಒದಗಿಸಲಾಗಿದೆಯೇ; 


ಗೋರಕ್ಷಣೆ . 


2019-20ನೇ ಸಾಲಿನಲ್ಲಿ ಪಶುಸಂಜೀವಿನಿ ಯೋಜನೆಯಡಿ 15 
ಆಂಬ್ಯುಲೆನ್ಸ್‌ ಗಳನ್ನು ರಾಜ್ಯದ ಅನುದಾನದಲ್ಲಿ ಖರೀದಿಸಿ 15 ಜಿಲ್ಲೆಗಳ 
ಪಾಲಿಕ್ಸಿನಿಕ ಸಂಸ್ಥೆ ಸೈಗಳಿಗೆ ಈಗಾಗಲೇ ಒದಗಿಸಲಾಗಿದೆ. 


2021-22 ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಜಾನುವಾರು 
ಆರೋಗ್ಯ ಮತ್ತು ರೋಗ ನಿಯಂತ್ರಣ ಯೋಜನೆಯಡಿ ಪ್ರತಿ ಒಂದು 
ಲಕ್ಷ ಜಾನುವಾರುಗಳಿಗೆ ಒಂದರಂತೆ ಒಟ್ಟು 275 ಸುಸಜಿತ ಸಂಚಾರಿ 
ಪಶುಚಿಕಿತ್ಸಾ ವಾಹನಗಳನ್ನು ಖರೀದಿಸುವ 'ಪಕಿಯೆ ಪ್ರಗತಿಯಲ್ಲಿದೆ. 


ಒದಗಿಸಲಾಗಿದ್ದಲ್ಲಿ, 
ಆಂಬ್ಬು ಲೆನ್ಸ್‌ : 


ಕಾರ್ಯಾಚರಣೆ ಮಾಡುತಿವೆ;' 


ಒಟ್ಟು 15 ಆಂಬ್ಯುಲೆನ್ಸ್‌ ಗಳನ್ನು ಈಗಾಗಲೇ ಒದಗಿಸಲಾಗಿದ್ದು, 
ಸದರಿ ವಾಹನಗಳು ಉಪ ನಿರ್ದೇಶಕರು, ಪಾಲಿಕ್ಷಿನಿಕ, ಪಶುಪಾಲನೆ 
ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ' ಬೀದರ್‌, ರಾಯಚೂರು, 
ಕಲಬುರಗಿ, ಯಾದಗಿರಿ, ಧಾರವಾಡ, ವಿಜಯಪುರ(ಬಿಜಾಪುರ), 
ಬೆಳಗಾವಿ, ದಕ್ಷಿಣ ಕನ್ನಡ, ಹಾಸನ, ಮಂಡ್ಯ, ಮೈಸೂರು, ಶಿವಮೊಗ್ಗ, 
ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳ 
ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 

ಪತಿ ಒಂದು ಲಕ್ಷ ಜಾನುವಾರುಗಳಿಗೆ ಒಂದರಂತೆ ಒಟ್ಟು 275 

ಸುಸ್ಪಜಿತ ಸಂಚಾರಿ ಪಶುಚಿಕಿತ್ಸಾ ವಾಹನಗಳನ್ನು ಖರೀದಿಸುವ 
ಪ್ರಕಿಯೆ ಪ್ರಗತಿಯಲ್ಲಿರುತ್ತದೆ. 


ಈ ಆಂಬ್ಯುಲೆನ್ಸ್‌ ನಲ್ಲಿ ಯಾವ 
ಯಾವ ಸೌಲಭ್ಯಗಳು ಇರುತ್ತವೆ: 
(ಸಂಕ್ಷಿಪ್ತ ವಿವರ ನೀಡುವುದು) 


ಖಿ ಲಿ: 


ಆಂಬ್ಯುಲೆನ್ಸ್‌ ವಲ್ಲಿ ಈ ಕೆಳಕಂಡ ಸೌಲಭ್ಯಗಳು ಇರುತ್ತವೆ; 

. DOG/CAT CATCHING EQUIPEMENTS. 

"2. ARTIFICIAL INSEMINATION CONTAINER 

. NAIL CUTTER. 

. MEDICEN BOX 

. ORTHOPEDIC TOOLS KIT 

. PM/BONE CUTTER BATTERY OPERATED WITH SS 
BLADES SET OF4. 1 


DM) Uh = 


1 
T 
1 


7. EMERGENCY DRUG KIT. 

8. MICRO ELECTROCAUTARY WITH SET OF 6 MICRO 
TIPS SET. | 

9. STOMACH TUBE SET OF 3 FOR LARGE ANIMALS. 

10. FIRE EXTINGUISHER. 

11. SURGICAL KIT FOR MINOR AND MAJOR SURGERY | 

12. OBSTRETICAL KIT 


ಈ |ರಈ ಆಂಬ್ಯುಲೆನ್ಸ್‌ ಗಳ ಖರೀದಿಗೆ 
ಖರ್ಚಾದ ಒಟ್ಟು ವೆಚ್ಚವೆಷ್ಟು; 


ಪಶುಸಂಜೀವಿನಿ ಯೋಜನೆಯಡಿ 'ರಾಜ್ಯದ ಅನುದಾನದಿಂದ 15 
ಆಂಬ್ಯುಲೆನ್ಸ್‌ ಗಳ ಖರೀದಿಗೆ ಖರ್ಚಾದ ಒಟ್ಟು ವೆಚ್ಚ ರೂ.221.23 
ಲಕ್ಷಗಳು 


2021-22 ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಜಾನುವಾರು 
ಆರೋಗ್ಯ ಮತ್ತು ರೋಗ ನಿಯಂತ್ರಣ ಯೋಜನೆಯಡಿ 275 
ವಾಹನಗಳನ್ನು ಖರೀದಿಸಲು ಶೇಕಡ 100 ರಷ್ಟು ಕೇಂದ್ರದ ಅನುದಾನ 
ರೂ.4383.80 ಲಕ್ಷಗಳು ವೆಚ್ಚವಾಗಿರುತ್ತವೆ. 


ಉ|ಈ ವೆಚ್ಚವನ್ನು ಯಾವ 
ಅನುದಾನದಡಿಯಲ್ಲಿ 
ಭರಿಸಲಾಗುತ್ತದೆ? 


15 ವಾಹನಗಳ ಖರೀದಿಗೆ ತಗಲುವ ಅನುದಾನವನ್ನು 2019-20 ನೇ 
ಸಾಲಿನ ರಾಜ್ಯದ ಅನುದಾನದಲ್ಲಿ ಲೆಕ್ಕಶೀರ್ಷಿಕೆ: 2403-00-001-0- 
01, ರ ಉದ್ದೇಶಿತ ಶೀರ್ಷಿಕೆ 132 ರಲ್ಲಿ ಭರಿಸಲಾಗಿದೆ. 


275 ವಾಹನಗಳ ಖರೀದಿಗೆ ಕೇಂದ್ರ ಸರ್ಕಾರದಿಂದ 
ಬಿಡುಗಡೆಯಾಗಿರುವ ಅನುದಾನದಲ್ಲಿ ಭರಿಸಲಾಗಿದೆ. 


ಪಸಂಮೀ ಇ-79 ಸಲೆವಿ 2022 


pa) 


ಪಶುಸಂಗೋಪನೆ ಸೆಚಿವರು 


